ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1600 
ಸದಸ್ಯರ ಹೆಸರು k ಶ್ರೀ ಎಸ್‌.ಎಲ್‌. ಭೋಜೀಗೌಡ (ಶಿಕ್ಷಣ ಕೇತು 
ಉತ್ತರಿಸಬೇಕಾದ ದಿನಾಂಕ : 20-03-2020 4 
ಉತ್ತರಿಸುವ ಸಚಿವರು : ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, 
ಯುವಜನ ಸಬಲಿಕರಣ ಹಾಗೂ ಕ್ರೀಡಾ ಇಲಾಖೆ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
|! ಸಂ | 


I) ರಾಜ್ಯದಲ್ಲಿ ಕಲಾವಿದರು ವಿವಿಧ ಕಲೆಗಳಲ್ಲಿ 


ಗುರುತಿಸಿಕೊಂಡಿರುವ ಬಗ್ಗೆ ಸರ್ಕಾರದಲ್ಲಿ 
| ಮಾಹಿತಿ ಇದೆಯೇ ಇದ್ದಲ್ಲಿ ವಿವರ 
"ನೀಡುವುದು; ' ' 


ಹೌದು. 


-} 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿ 
ಬರುವ ವಿವಿಧ ಅಕಾಡೆಮಿಗಳ ಮೂಲಕ ಆಯಾ 
ಕೇತ್ರಕ್ಕೆ ಸಂಬಂಧಿಸಿದಂತೆ ಪ್ರದರ್ಶನಗಳ ಮೂಲಕ 


ಗುರುತಿಸಿಕೊಂಡು ಕಲಾವಿದರು ಸೇವೆ ಸಲ್ಲಿಸುತ್ತಾ 
ಬರುತಿದ್ದಾರೆ. i 
* ಯಕ್ಷಗಾನ, ಮೂಡಲಪಾಯ  "ಯಕ್ಷಗಾಪ;|- 


1. ಗೊಂಬೆಯಾಟ _- 


- ಪಡುವಲಪಾಯ ಯಕ್ಷಗಾನ ಕಲಾ ಪ್ರಕಾರಗಳಲ್ಲಿ 
ತೆಲಕು, ಬಡಗು, ಬಡಾಬಡಗು, ತಾಳ ಮದ್ದಲೆ, 
_ಕಲಾಪ್ರಕಾರಗಳಿದ್ದು, 
“ಮೂಡಲಪಾಯ ಯಕ್ಷಗಾನ ಕಲಾ ಪ್ರಕಾರದಲ್ಲಿ, 
ಮೂಡಲಪಾಯ, ಘಟ್ಟದಕೋರೆ, ಕೇಳಿಕೆ ಕಲೆಗಳ 
ಕಲಾವಿದರನ್ನು ಗುರುತಿಸಲಾಗಿದೆ. 
ಬಯಲಾಟ . ಕಲಾ ಪ್ರಕಾರಗಳಾದ ದೊಡ್ಡಾಟ, 
ಸಣ್ಮಾಟ, : ಶ್ರೀಕೃಷ್ಣ ಪಾರಿಜಾತ, 
ತೊಗಲುಗೊಂಬೆಯಾಟ, ಸೂತ್ರದ ಗೊಂಬೆಯಾಟ 
ಕಲಾವಿದರನ್ನು ಗುರುತಿಸಲಾಗಿದೆ. 
ಕರ್ನಾಟಿಕ ಸಂಗೀತ, . ಹಿಂದೂಸ್ತಾನಿ ಸಂಗೀತ, 
ಸುಗಮ ಸಂಗೀತ, ನೃತ್ಯ, ಕಥಾಕೀರ್ತನ ಮತ್ತು 
ಗಮಕ ಕಲಾ ಪ್ರಕಾರಗಳಿಗೆ ಸಂಬಂಧಿಸಿದಂತೆ 
ಕಲಾ ಪ್ರಕಾರಗಳ ಕಲಾವಿದರನ್ನು 
ಗುರುತಿಸಲಾಗಿದೆ. \ 
ಶಿಲೆ ಮರ, ಲೋಹ, ಮಣ್ಣು, ಮಿಶ್ರಮಾಧ್ಯಮ, 
ಫೈಬರ್‌, ಸಿಮೆಂಟ್‌ ಪ್ರಕಾರಗಳಲ್ಲಿನ ಶಿಲ್ಪ 
ಕಲಾವಿದರನ್ನು ಗುರುತಿಸಲಾಗಿದೆ. 
ಚಿತ್ರಕಲಾ ಕೇತ್ರದಲ್ಲಿ ಚಿತ್ರಕಲಾ ಕಲಾವಿದರನ್ನು 
ಗುರುತಿಸಲಾಗಿದೆ. 
ವೃತ್ತಿ ರಂಗಭೂಮಿ, ಹವ್ಯಾಸಿ ರಂಗಭೂಮಿ, 
.. ಪೌರಾಣಿಕ ಮಕ್ಕಳ ರಂಗಭೂಮಿ, ಗ್ರಾಮೀಣ 
ರಂಗಭೂಮಿ ಕ್ಲೇತ್ರದ ರಂಗ ಕಲಾವಿದರನ್ನು 
“ಗುರುತಿಸಲಾಗಿದೆ. 
ಜಾನಪದ ಕ್ನೇತುಕ್ಯೆ ಸಂಬಂಧಿಸಿದಂತೆ ಜಾನಪದ 
ಕಲಾವಿದರನ್ನು ಗುರುತಿಸಲಾಗಿಡೆ. 


ವಿವರವನ್ನು ಅನುಬರಧ -1 ರಲ್ಲಿ ಅಗತಿಸಿದೆ. 


ಆ) 


ಈ ಕಲಾವಿದರಿಗೆ ಪ್ರೋತ್ಸಾಹ ವೀಡಲು 
ಸರ್ಕಾರದಿಂದ ಯಾವ ಯೋಜನೆಗಳನ್ನು 
ಹಮ್ಮಿಕೊಂಡಿದೆ; (ವಿವರ ನಿೀಡುವುದು). 


ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿ 
ಬರುವ ವಿವಿಧ ಅಕಾಡೆಮಿಗಳಿಗೆ ಅನುದಾನವನ್ನು 
ನೀಡಲಾಗುತ್ತಿದೆ. ಸದರಿ ಅನುದಾನದಲ್ಲಿ ಆಯಾ 
ಅಕಾಡೆಮಿಗಳು ವಿವಿಧ ಯೋಜನೆಗಳನ್ನು 
ಹಮಿಿಹೊಳ್ಳುವ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹ 
ನೀಡಲಾಗುತ್ತಿವೆ. 

* ವಿಚಾರ ಸಂಕಿರಣ, ತಾಲ್ಲೂಕು ಸಂಭ್ರಮ, ಜಿಲ್ಲಾ 
ಸಂಭ್ರಮ, ಜಾನಪದ ಜಾತ್ರೆ, ಸಂಗೀತ 
ನೃತ್ಯೋತ್ಸವ, ಗೌರವ ಪ್ರಶಸ್ತಿ, ಕಲಾ ಪ್ರದರ್ಶನ, 
ಶಿಬಿರ. ಕಾರ್ಯಾಗಾರ ಸಂವಾದ, ಕಮ್ಮಟಿ, 
ಫೆಲೋಶಿಪ್‌, ಗುರುಶಿಷ್ಯ ಪರಂಪರೆ, ವಿದ್ಯಾರ್ಥಿ 
ವೇತನ / ಶಿಷ್ಯ ವೇತನ, ಪುಸ್ತಕ ಪ್ರಕಟಣೆ, 
ಮಾಸಾಶನ, ಸಾಕ್ಷ್ಯಚಿತ್ರ ದಾಖಲೀಕರಣ 
ಮುಂತಾದ ಯೋಜನೆಗಳನ್ನು ರೂಪಿಸಿಕೊಳ್ಳುವ 
ಮೂಲಕ ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತಾ 
ಬಂದಿದೆ. 


ವಿವರವನ್ನು ಅನುಬಂಧ -2 ರಲ್ಲಿ ಲಗತ್ತಿಸಿದೆ. 


ಇ) 


ಚಿಕೈಮಗಳೂರು ಜಿಲ್ಲೆಯಲ್ಲಿ ' . ಅನುಷ್ಠಾನ 
ಮಾಡಿರುವ ಕಾರ್ಯಕ್ರಮಗಳು” ಯಾವುವು; 
ವೆಚ್ಚೆವಾದ ಅನುಪಾನ ಹಾಗೂ ಬಳಕೆಯಾಗದೆ 


ಉಳಿದ 'ಅನುದ್‌ನೆ `ವಿಷ್ಣು: ಉಳಿಕೆಗೆ ಕಾರಣ 


ನೀಡುವುದು (ಕಳೆದ 3 ವರ್ಷಗಳ ಮಾಹಿತಿ 
ನೀಡುವುದು) 


ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನುಷ್ಠಾನ 
ಮಾಣರುವ ಕಾರ್ಯಕ್ರಮಗಳ ವಿವರ ಹಾಗೂ 
ಅನುದಾನದ ವಿವರಗಳನ್ನು - ಅನುಬಂಧ - 03. 
ರಲ್ಲಿ ಲಗತ್ತಿಸಿದೆ. 


* ಅನುದಾನ ಉಳಿಕೆಯಾಗಿರುವುದಿಲ್ಲ.' 


ಈ) 


ಕಳದ 3 ವರ್ಷಗ ಇನಮನ್ನ ಇನುಷಾನ 


ಮಾಡಿರುವ: ಕಾರ್ಯಕ್ರಮಗಳು; ವೆಚ್ಚವಾದ '|' 


ಅಮುದಾನ, ಬಳಕೆಯಾಗದೆ ಉಳಿದ ಅನುಥಾ ಘಃ 


ಉಳಿಕೆಗೆ ಕಾರಣ ಏನು? 


ಮಾಹಿತಿಯನ್ನು ಅನುಬಂಧ - 03 ರಲ್ಲಿ 
ಲಗತ್ತಿಸಿದೆ. 
* ಅನುದಾನ ಉಳಿಕೆಯಾಗಿರುವುದಿಲ್ಲ. 


ಸಂಖ್ಯೆ: ಕಸಂವಾ 53 ಕವಿಸ 2020 


pe 


ಹ್‌ 
(ಸಿ.ಟೆ.ರವಿ) 


ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, 


“ಯುವಜನ ಸಬಲಿಣರಣಹಾಗೂ 
ಕ್ರೀಡಾ ಇಲಾಖೆ ಸಚಿವರು. 


